| ಮಾನ್ಯ ಸದಸ್ಯರಹೆಸರು ಪ್ಲೇಸ್ವಾಮಿ (ನಾ೭ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [2512 oo 
ಉತ್ತರಿಸಬೇಕಾಗಿದ್ದ ದಿನಾಂಕ 31.03.2021 OO | 
ಉತ್ತರಿಸುವ ಸಜಿವರು ವಸತಿ ಸಚಿವರು _ |] 
ಅನು ಪ್ರಶ್ನೆ ಉತ್ತರ 
ಅ |ರಾಜ್ಯದಲ್ಲಿ ಪ್ರಧಾನ ಮಂತಿ ಆವಾಸ್‌ | ರಾಜ್ಯದಲ್ಲಿ ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗರ) 


ಯೋಜನೆಯು ಜಾರಿಯಾದ ದಿನದಿಂದ 
ಈವರೆಗೆ ಈ ಯೋಜನೆಯಡಿ ವಿವಿಧ 
ವರ್ಗಗಳ ವಸತಿಹೀನರಿಗೆ ವಗದ, 
ಪಟ್ಟಣ ಮತ್ತು ಘೋಷಿತ ಯೋಜನಾ 
ಪ್ರಾಧಿಕಾರಗಳಲ್ಲಿ ಮಂಜೂರು 
ಮಾಡಿರುವ ವಸತಿ ಗೃಹಗಳೆಷ್ಟು; 
(ಜಿಲ್ಲಾವಾರು ವಿವರ ನೀಡುವುದು) 


ಯಡಿಯಲ್ಲಿ ದಿನಾಂಕ: 
ಮಂಜೂರು ಮಾಡಿರುವ ಮನೆಗಳ ಸಂಖ್ಯೆಯು 5,79,918 
ಆಗಿರುತ್ತದೆ. 


ಈ ಬಗ್ಗೆ ಜಿಲ್ಲಾವಾರು ಅನುಮೋದನೆಗೊಂಡ ಮನೆಗಳ |: 
ವಿವರಗಳನ್ನು ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. 


25.06.2015 ರಿಂದ ಈವರೆಗೆ 


ಪ್ರಧಾನ ಮಂತಿ ಆವಾಸ್‌ ಯೋಜನೆ (ನಗರ) ಯಡಿಯಲ್ಲಿ | 


ಸಮೀ್ಲೆ ನಡೆಸಿ ರೂಪಿಸಿರುವ ಕಾರ್ಯ 
ಯೋಜನೆಗಳು ಯಾವುವು? (ಪೂರ್ಣ 
ವಿವರ ನೀಡುವುದು) 


ಆ | ಈ ಯೋಜನೆ ಅಡಿಯಲ್ಲಿ ಮಂಜೂರು 
ಮಾಡಿರುವ ವಸತಿ ಗೃಹಗಳ ವಿರ್ಮಾಣ | ಮಂಜೂರಾದ ಮನೆಗಳ ಕಾಮಗಾರಿಯ ಬೌತಿಕ ಪ್ರಗತಿಯ 
ಯಾವ ಯಾವ ಹಂತದಲ್ಲಿವೆ; | ಕುರಿತಂತೆ ವಿವಿಧ ಹಂತದ ಬಗೆಗಿನ ವಿವರಗಳನ್ನು 
(ಸಂಪೂರ್ಣ ಜಿಲ್ಲಾವಾರು ವಿವರ | ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ. 
ನೀಡುವುದು) _ oo _ _ _ 

ಇ |ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ | 1 ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗರ) 
ವಸತಿ ಗೃಹಗಳಿಗೆ ಹೆಚ್ಚಿನ ಬೇಡಿಕೆ ಯಡಿಯಲ್ಲಿ ರಾಜ್ಯದಲ್ಲಿನ ಒಟ್ಟು 280 ನಗರ ಸ್ಮಳೀಯ 
ಇದ್ದು, ಈ ಬೇಡಿಕೆಯನ್ನು ಪೂರೈಸಲು ಸಂಸ್ಥೆಗಳನ್ನು ಸೇರ್ಪಡೆಗೊಳಿಸಲಾಗಿದೆ. 


ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗರ) ಯನ್ನು 
ರಾಜ್ಯದಲ್ಲಿ ರಾಜ್ಯ ಪ್ರಾಯೋಜಕತ್ಸದಲ್ಲಿನ ನಗರ ವಸತಿ 
ಯೋಜನೆಗಳಾದ ಡಾ: ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ 
ಯೋಜನೆ (ನಗರ), ವಾಜಪೇಯಿ ನಗರ ವಸತಿ ಯೋಜನೆ, 
ದೇವರಾಜ ಅರಸು ವಸತಿ ಯೋಜನೆ ಮತ್ತು ಪೌರ 
ಕಾರ್ಮಿಕ ಗೃಹ ಭಾಗ್ಯ ಯೋಜನೆಗಳೊಂದಿಗೆ 
ಸಮನ್ವಯಗೊಳಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ. 
ವಾರ್ಷಿಕ ಆದಾಯವು ರೂ. 87,600/- ಗಳ ಮಿತಿಯೊಳಗೆ ! 
ಇರುವ ತುಟಿಂಬಗಳು ಈ ಯೋಜನೆಗಳಡಿ 
ಪ್ರಯೋಜನವನ್ನು ಪಡೆಯಬಹುದು. 


ಕೆಡಿಟ್‌ ಲಿಂಕ್ತ್‌ ಸೆಬ್ಬಿಡಿ ಸ್ಕೀಂ (ಸಿ.ಎಲ್‌.ಎಸ್‌.ಎಸ್‌) 
ಯೋಜನೆಯಡಿ ಕುಟುಂಬಗಳಿಗೆ ಸಾಲ ಸೌಲಭ್ಯ 
ಒದಗಿಸಲು ಸಾಲ ಮೇಳಗಳನ್ನು ಏರ್ಪಡಿಸಲಾಗುತ್ತಿದೆ. 


ವನಿವೇಶನರಹಿತ ಕುಟುಂಬಗಳಿಗೆ ವಸತಿ ಸೌಲಭ್ಯವನ್ನು 
ಒದಗಿಸಲು. ಸರ್ಕಾರದ ಜಮೀನುಗಳನ್ನು 


Page 1 of2 


ಗುರುತಿಸಲಾಗಿದೆ. ಸದರಿ ಜಮೀನುಗಳಲ್ಲಿ ಬಹುಮಹಡಿ | 
| ಮಾದರಿಯ ಮನೆಗಳನ್ನು ಬಿರ್ಮಿಸಿ ಹಂಚಿಕೆ | 
ಮಾಡಲಾಗುವುದು. oo 


un 


ಫಲಾನುಭವಿಗಳಿಗೆ ಅವರ ಪಾಲಿನ ವಂತಿಕೆ! 
ಮೊತ್ತವನ್ನು ಭರಿಸಲು ಅಸುವಾಗುವಂತೆ ಬ್ಯಾಂಕ್‌ | 
ಸಾಲ ಸೌಲಭ್ಯ ಒದಗಿಸಲು ಕಮ ವಹಿಸಲಾಗುತ್ತಿದೆ. 


6. ರಾಜ್ಯದಲ್ಲಿ ಅನುಷ್ಠಾಸಗೊಳೆಸುತ್ತಿರುವ ವಿವಿಧ ವಸತಿ 
ಯೋಜನೆಗಳ ಸಂಬಂಧದಲ್ಲಿ ರಾಜೀಬ್‌ ಗಾಂಧಿ ವಸತಿ 


ನಿಗಮ ವಬಿಯಮಿತವು ರಾಜ್ಯ ಮಟ್ಟಿದ ಉಸ್ತುವಾರಿ 
ಸಂಸ್ಥೆಯಾಗಿದೆ. 


7. ಸದರಿ - ವಸತಿ ಯೋಜನೆಗಳ ಅನುಷ್ಠಾನ 
ಸಂಸ್ಥೆಗಳಾಗಿರುವ ನಗರ ಸೈಳೇಯ ಸಂಸ್ಥೆಗಳಿಂದ 
ಕೈಗೆತ್ತಿಕೊಂಡ : ವಸತಿ ಯೋಜನೆಗಳ ಸಂಬಂಧದಲ್ಲಿ 
ಅವುಗಳ ಅನುಷ್ಠಾನವು ತಡವಾಗಬಾರದೆಂಬ 
ಕಾರಣಕ್ಕಾಗಿ ' ಸದರಿ ಯೋಜನೆಗಳ ಟಿಂಡರುಗಳನ್ನು: 
ಸದರಿ ನಿಗಮದ ಮೂಲಕ ಆಹ್ನ್ಮಾನಿಸಲಾಗುತಿದೆ 
ಹಾಗೂ ಸದರಿ ಟೆಂಡರುಗಳ ಅನುಮೋದನೆಗಾಗಿ ಅಗತ್ಯ 
ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಗುತ್ತಿದೆ. 


8. ಕಟ್ಟಿಡಗಳ ನಿರ್ಮಾಣಕ್ಕಾಗಿ ಹೊಸ ತಂತುಜ್ಞಾನವನ್ನು 


| 
ಬಳಸಲಾಗುತ್ತಿದೆ. \ j 


9. ಸದರಿ ವಸತಿ ಸಂಕೀರ್ಣಗಳಲ್ಲಿ ಎಲ್ಲಾ ಅಗತ್ಯ 
ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ. 


10. ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗದು 

ಯಡಿಯಲ್ಲಿ, ವಾರ್ಷಿಕ ಆದಾಯವು ರೂ. 300 
j ಲಕ್ಷಗಳವದೆಗೆ ಇರುವ ಕುಟುಂಬಗಳು ಸ್ವಂತ ನಿಬೇಶನ 
| ಹೊಲದಿದ್ದಲ್ಲಿ ಪಲಾಸುಭವಿಗೆಳು ಸ್ವತಃ ಮನೆಯನ್ನು 
ನಿರ್ನಿಸಿಕೊಳ್ಳಲು ಪ್ರತಿ ಫಲಾನುಭವಿಗೆ ಕೇವಲ ಕೇಂದ್ರ 
ಸರ್ಕಾ ಬೆದಿಲಟ ತನ್ನೆ ಬಂಲಿಸನ ಅನುಬಾೂನೆವೂದೆ ಲೊ. 
j | 150 ಲಸ ಮೊತ್ತವನ್ನು ಒದಗಿಸಲಾಗುತ್ತಿದೆ. | 
11. ಸದರಿ ಯೋಜನೆಯಡಿ ಪ್ರಗತಿ ಸಾಧಿಸಲು ವಿವಿಧ 
ಹಂತಗಳಲ್ಲಿ ಪರಿಶೀಲನೆ ನಡೆಸಲಾಗುತ್ತಿದೆ. 


ಸ೦ಖ್ಯೆ: ವಣ 84 ಹೆಚ್‌ಎಫ್‌ಎ 20211 
೨ಎ 


(NR ಸೋಮ) 
ವಸತಿ ಸಚಿವರು. 


Page 2ot2 


Annexure -1 
No of houses approved under PMAY (U) 


11 Chitradurga . 


| 0 


Rs. In lakh 
No of £ 
SL. No, > District Name Houses Project cos 
approved 

1 ESE SARE 
1 [Bagalkot. |. 18138|  78147.07 
2 JBallari. K 45235) 22490081! 
3 JBBMP. 134 536.00 
4 [Belagavi. | 30374 204677.55 
5 Bengaluru Rural. 5059 22534.18 
6 jBengaluru Urban . A 129862| 7 78631.70| 
[7 [Bidar | 23829| 111983.73 
_8 Chamarajanagar . 5396) 2213855] 
| 9 Chikkaballapura . 5639 26866. 10| 
[ 10 Chikkamagaluru , 5015) 29481.94 


30843.65 


i 12 “[Dakshinakannada 4 6100 
13 Davanagere. 11097] 5947408 
14 [Dharwad. 18907 96566.10| 
15 [Gadag. R; 34744] 308632.05| 
16 Hassan . ಸ 8152 43074.43 
17  |Haveri. 11618 8932.64 
18 Kalaburagi . 29545 154689.57 
[15 [Kodagu 818 3208.00 
20 Kolar. | 6911 
71 [Koppal. 11941 
22 Mandya. ಸ 3626] 
23 [Mysuru. 32071] 173470,52 
24 [Raichur. 16480 7151135 
25 [Ramanagara 15175 7551936 
26 Shivamogga . 18276 101517.23 
Tumakury . 12344 6439741 
kr Udupi. \ 2355] 9753:17 
UttaraKannada . 11582 64667.24 
|__ 30 Wiavapura , | 500581 13948311 
31 [Yadgiri. [L__ 11038) 4422513] 
Grand. | 5799221 2999139.70 


4 
Annexure -2 K 
| une A) 
SL, No. District Name Approved Not , | Foundati Linte! Roof Compiet 
} Started on_ | I 

i Bagakot OO} 18138] 7098] 1747) 1885] 7873 

2 Bangalore | 80 60} 125] 

3 (Bangalore Rural LL 50೨9 323 221 901 

4 |BBMP 128744 93472 549] 2527 

5 [Belgaum SN TTT 320 1324 1909 

6 [Belay 45235 28676 3898 1190) 2399 

7 [Bidar [23829] 18645 868 551) 883] 

8 [Bijapur | 30958] 74903 2003 2194 356s 

9 Chamarajanagar 5396 1888 315 321) 6 

10 |Chikkaballapura ‘| 5639] 2508 513 201 

11 (Chikmagalur [50s] 3638) 256 7 

12 [Chitradurga | 16902 12654] 647 585 

13° [Dakshina Kannada | 6100] 3422 641 300] 

14 Davanagere _ 11097 5828 920 795 1096 

15 [Dharwad | 18907 1887 Sel Sl 1758] 

16 |Gadag - 24744] 15302 1569] 

17 Gulbarga 29545 22758) 1047 

18 [Hassan | [8752 5299] 1046 

19 [Haveri Oe 11618] S856) 650 

20 [Kodagu 18 503 5 

21 [Koier 6911] 2900 556 

22 |Koppal - {1194 7164 691 

23 [Mandya | 3020) 125 Al) 

24 [Mysore Ww | 3207 219450] 4059] 

25 [Roichor | 16480) 9584) 67) 
- 26 Ramana NN ISIS ೨೬9 _ 585 

27 _ Shimoga 2870 13706 881 

28 Tumkur OO W 12341) 7110) 1600 

29 [Udupi | 925 359 

30 [Uttara Kannada ET TT TIN 75 
|_ 31 vadagii OOOO 1038 4912 14111 1005 973) 2586 

GrandTotal ೨79918] 384329 94403; 


